ಪ್ರತಿ ಮಗುವಿಗೂ ನಾಲ್ಕು ಕಾರ್ಯಚಟುವಟಿಕೆಗಳು 


ಸ್ಪಾತಿ ಸರ್ಕಾರ್‌ 


ಇಂದಿನ ಜಗತ್ತಿನಲ್ಲಿ ಸಂಖ್ಯಾತ್ಕಕ ಪ್ರಾಥಮಿಕ ಕೌಶಲಗಳನ್ನು 
ಹೊಂದಿರುವುದು ಅತ್ಯಗತ್ಯ. ಜೀವನೋಪಾಯಕ್ಕೆ ನಾವು ಏನನ್ನೇ 
ಅವಲಂಜಸಿದ್ದರೂ. ಕೂಡುವ. ಕಳೆಯುವ. ಗುಣಿಸುವ ಹಾಗೂ 
ಭಾಗಿಸುವ ಸಾಮರ್ಥ್ಯವು ದಿನನಿತ್ಯದ ವ್ಯವಹಾರದಲ್ಲ ಅಗತ್ಯವಿದ್ದು, 
ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲ 
ಇವು ಸಹಜವಾಗಿಯೇ ಗಣಿತ ಪಠ್ಯಕ್ರಮದ ಬಹುತೇಕ ಭಾಗವನ್ನು 
ಆಕ್ರಮಿಸಿರುತ್ತದೆ. ಆದಾಗ್ಯೂ, ನಮ್ಯ ಮಕ್ಕಳು ಈ ಕೌಶಲಗಳನ್ನು 
ಅಗತ್ಯವಿರುವಷ್ಟು ಕಅಯುತ್ತಿಲ್ಲವೆಂದೇ "ಶಿಕ್ಷಣದ ಸ್ಥಾನಮಾನದ 


ವಾರ್ಷಿಕ ವರದಿ”"ಯೂ (Annual Status of Education Reports 


(ASER) uಳಗೊಂಡಂತೆ ಅನೇಕ ವರದಿಗಳು ಸೂಚಿಸುತ್ತವೆ. ಇದಕ್ಕೆ 
ಕಾರಣಗಳಾದರೂ ಏನಿರಬಹುದು? 


ಕಾರಣ 1: ಸ್ವಾಭಾವಿಕವಾಗಿ ಸಂಖ್ಯೆಗಳು ತೀರಾ ಅಮೂರ್ತವಾದವು. 
ಪ್ರಕೃತಿಯಲ್ಲ ಅವುಗಳು ನೇರವಾಗಿ ಅಸ್ತಿತ್ವದಲ್ಲರುವುದಿಲ್ಲ. 
ಉದಾಹರಣೆಗೆ, ಐದು ಬೆರಳು ತೋರಿಸಿಯೋ, ಐದು ಬಾರಿ ಚಪ್ಪಾಳೆ 
ತಟ್ಟಿಯೋ ಚರ್ಚೆಯಲ್ಲ ಐದು ಅಂಕಗಳನ್ನು ಎಣಿಸುವ 
ಮೂಲಕವೋ ತಿಳಸಬಹುದೇ ಹೊರತು ಹಾಗೆಯೇ 5ನ್ನು 
ತೋರಿಸಲು ಸಾಧ್ಯವಿಲ್ಲ. 5 ಎಂಬುದು ಒಂದು ಸಂಖ್ಯಾತ್ಕೃಕ 
ಚಿಹ್ನೆಯಾಗಿದ್ದು, ಅದು ಐದನ್ನು ಪ್ರತಿನಿಧಿಸುತ್ತದೆ (ಮತ್ತು 
ಅಪಿಯೊಂದಿಗೆ ಈ ಚಿಹ್ನೆಯೂ ಬದಲಾಗುತ್ತದೆ). 


ಕಾರಣ 2೨: ಇಂತಹ ಅಮೂರ್ತ ಪರಿಕಲ್ಪನೆಯನ್ನು ನಿಭಾಲಯುಸುವ 
ಸಾಮರ್ಥ್ಯವು ಮಕ್ಷಳಲ್ಪ ರೂಪುಗೊಳ್ಳುವ ಮೊದಲೇ, ತೀರ ಸಣ್ಣ 
ವಯಸ್ಸಿಗೇ, ಸಂಖ್ಯೆಯ ಅಮೂರ್ತ ಕಲ್ಪನೆಯನ್ನು ಅವರು 
ಕಲಯಬೇಕು ಎಂಬ ನಿರೀಕ್ಷೆ. 


ಕಾರಣ 3: ಮಕ್ಕಳನ್ನು ಸಂಖ್ಯೆಗಳ ಜಗತ್ತಿಗೆ ಪರಿಚಯಿಸುವ ಶಿಕ್ಷಕರು 
ಸ್ಟಯಂ ತಾವೇ ಅವುಗಳ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿರಬೇಕು. 


ಕಾರಣ 4: ಪ್ರಯಂ ಶಿಕ್ಷಕರೇ ತಾವು ಮಕ್ಕಳಾಗಿದ್ದಾಗ ಉತ್ತಮ ಗಣಿತ 
ಬೋಧನಕಲೆಯನ್ನು ಅನುಭವಿಸದೇ ಇದ್ದಿರಬಹುದು. ಜೊತೆಗೆ, 
ನಮ್ಮ ದೇಶದ ಶಿಕ್ಷಕರ ತರಬೇತಿ ಪದ್ಧತಿಯೂ ತಮ್ಮ 
ವಿದ್ಯಾರ್ಥಿಗಳಗೆ ನೆರವೀಯಲು ಅವರನ್ನು ಯೋಗ್ಯರನ್ನಾಗಿ 
ಮಾಡದೇ ಇರುವುದು. 


ಇವುಗಳ ಪರಿಣಾಮವಾಗಿ ಎರಡು ಮುಖ್ಯ ಸಂಗತಿಗಳು 
ತಲೆದೋರುತ್ತವೆ: 


ಪರಿಣಾಮ 1 ಮಕ್ಷಳು ವಾಕ್ಕರೂಪದ ಲೆಕ್ಕಗಳನ್ನು ಬಡಿಸಲು 
ಅಸಮರ್ಥರಾಗಿರುವುದು. ಇದಕ್ಕೆ ಸಾಕಷ್ಟು ಹಿದು ಹಾಗೂ ಗ್ರಹಣ 
ಶಕ್ತಿಯಲ್ಪ್ಲನ ಕೊರತೆಗಳು ಭಾಗಶಃ ಕಾರಣವಿರಬಹುದು. ಆದರೆ, 
ಬಹಳಷ್ಟು ಮಕ್ಷಳು ತಮಗೆ ನೀಡಲ್ಪಟ್ಟ ವಾಕ್ಕರೂಪದ ಲೆಕ್ಕವನ್ನು 
ಗಣಿತೀಯ ಹೇಳಕೆಯನ್ನಾಗಿ ಪರಿವರ್ತಿಸುವಲ್ಲ ಸೋಲುತ್ತಾರೆ. 
ಅವರಿಗೆ ಯಾವ ಕ್ರಿಯೆಯನ್ನು ಯಾವಾಗ ಬಳಸಬೇಕು ಎಂಬುದು 


ತಿಆಯದೇ, ಬಹಳಷ್ಟು ಬಾರಿ ಹೇಆಕೆಯ ಪ್ರಧಾನ ಪದಗಳನ್ನೇ 
ಅತಿಯಾಗಿ ನೆಚ್ಚಿಕೊಂಡಿರುತ್ತಾರೆ. 


ಪರಿಣಾಮ 2: ಹೆಚ್ಚು ಅಂಕಿಗಳರುವ ಸಂಖ್ಯೆಗಳೊಡನೆ 
ವ್ಯವಹರಿಸುವಾಗ ಹಾಗೂ ರೂಢಿಯಲ್ಲರುವ ಕ್ರಮಾವಳಗಳನ್ನು 
ಪ್ರಯೋಗಿಸುವಲ್ಲ ತಪ್ಪೆಸಗುತ್ತಾರೆ. 5೦೦-283 ಎಂಬ 
ವ್ಯವಕಲನವು ಎರಡು ಬಾರಿ ದಶಕವನ್ನು ಎರವಲು ತರುವ 
ಪ್ರಕ್ರಿಯೆಯ ಕಾರಣದಿಂದಾಗಿ ಹೆಚ್ಚು ಕಷ್ಟಕೊಟ್ಟರೂ. ದಿನನಿತ್ಯದ 
ವ್ಯವಹಾರಗಳಲ್ಲ ಬಹಳಷ್ಟು ಬಾರಿ ನಾವು ಎದುರಿಸಬೇಕಾಗುವ 
ಲೆಕ್ಕವೇ ಆಗಿದೆ. ಉದಾಹರಣೆಗೆ, ೭283 ರೂಗಳ ಮೌಲ್ಯದ ಏನನ್ನೋ 
ಕೊಂಡು, 5೦೦ ರೂಗಳ ನೋಟನ್ನು ಅಂಗಡಿಯವನಿಗೆ ಕೊಟ್ಟರೆ, 
ಬರಖೇಕಾದ ಚಿಲ್ಲರೆ ಎಷ್ಟು? ಎಎಸ್‌ಇಆರ್‌ ವರದಿಗಳ ಪ್ರಕಾರ, 
ಹಾಗೂ ನಾವು ಗಮನಿಸಿರುವಂತೆ, ಭಾಗಾಕಾರ ಅತಿ ಕಷ್ಟಕರ 
ಎಂಬುದು ಎಲ್ಲಾ ಬೋರ್ಡ್‌ಗಳಲ್ಲಯೂ ಕೇಆಬರುವ ದೂರು. ಈ 
ಕಷ್ಟದ ಅನುಭವಕೆ ಕಾರಣ ಬಹುಶಃ ಸ್ಥಾನಬೆಲೆಯನ್ನು ಸರಿಯಾಗಿ 
ಅರ್ಥಮಾಡಿಕೊಳ್ಳದಿರುವುದೇ ಆಗಿದೆ. ಇಂಥ ಸಂದರ್ಭದಲ್ಲ ಇದನ್ನು 
ಸರಿಪಡಿಸಲು ಏನು ಮಾಡಬಹುದು? 


ಈ ಲೇಖನದಲ್ಲ ನಾವು ಮೂರು ಪ್ರಧಾನ ಅಂಶಗಳಗೆ ಒತ್ತು 
ನೀಡಬಯಸುತ್ತೇವೆ. ಇನ್ನೂ ಹೆಚ್ಚಿನ ವಿವರಣೆಗಾಗಿ ಆಸಕ್ತ ವಾಚಕರು 
ಲೇಖನದ ಕೊನೆಯಲ್ಲ ಸೂಚಿಸಲಾಗಿರುವ ಸಂಪನ್ಮೂಲಗಳನ್ನು 
ಗಮನಿಸಬಹುದು. 


ಅರ್ಥವನ್ನಾಧರಿಸಿದ ವಿಧಾನ 


ಹಂತ 1: 
ಯಾವುದೇ ಕ್ರಿಯೆಯನ್ನೂ ಪರಿಚಯುಸುವ ಮೊದಲು ಮಕ್ಕಳು 


ಸ್ಥಾನಬೆಲೆಯನ್ನು ಎಷ್ಟು ಚೆನ್ನಾಗಿ ಅರಿತಿದ್ದಾರೆಂದು (children's 


understanding of place value) ಪರಿಪೀೀಅಸುಪುದು. 
ವಿಶೇಷವಾಗಿ. ಕೊಟ್ಟ ಪ್ರಮಾಣವನ್ನು (ಉದಾಹರಣೆಗೆ, ಒಚಿದು 
ಚಮಚದಲ್ಲರುವ ಅಕ್ಕಿ ಕಾಳುಗಳು) ಸಂಖ್ಯೆ ಹಾಗೂ ಅದರ 
ಹೆಸರಿನೊಂದಿಗೆ ಹೊಂದಿಸಿಕೊಳ್ಳುವ ಸಾಮರ್ಥ್ಯ 
ಹೊಂದಿದ್ದಾರೆಯೇ. ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು. 
ಇಂದು ನಾವು ಸಂಖ್ಯೆಗಳನ್ನು ಬರೆಯುವ ರೀತಿ ಅಥವಾ 
ಸ್ಥಾನಬೆಲೆಯ (ಅಥವಾ ಸಂಖ್ಯೆಗಳನ್ನು ಹೇಗೆ ಬರೆಯುತ್ತೇವೆ) 
ಮೂಲಭೂತ ಕಲ್ಪನೆಯು ಹತ್ತರ ಕಟ್ಟುಗಳಲ್ಲ ಲೆಕ್ಕ ಹಾಕುವುಡೇ 
ಆಗಿದೆ. ಆದ್ದರಿಂದ, ಹತ್ತಕ್ಕಿಂತ ದೊಡ್ಡ ಸಂಖ್ಯೇಯೊಂದಕ್ಕೆ ಸಂಖ್ಯಾತ್ಕಕ 
ಚಿಹ್ನೆ ನೀಡಲು ಅದನ್ನು ಅ) ಹತ್ತರ ಎಷ್ಟು ಕಟ್ಟುಗಳನ್ನಾಗಿ 
ಕಟ್ಟಬಹುದು ಹಾಗೂ ಆ) ಬಳಕ ಉಳಯುವ ಜಡಿಭಾಗಗಳೆಷ್ಟು 
ಎಂಬುದನ್ನು ಗಮನಿಸಲಾಗುತ್ತದೆ. ಹತ್ತರ ಕಟ್ಟುಗಳನ್ನು 
ದಶಕಗಳೆಂದೂ, ಬಡಿ ಭಾಗಗಳನ್ನು (ಅಥವಾ ಘಟಕಗಳು) 
ಜಬಡಿಗಳೆಂದೂ ಹೇಳಲಾಗುತ್ತದೆ. ಇದೇ ರೀತಿ ಮುಂದುವರಿದು, ಹತ್ತು 
ಹತ್ತರ ಕಟ್ಟುಗಳನ್ನು ತಲುಪಿದಾಕ್ಷಣ ದೊಡ್ಡ ಕಟ್ಟುಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಕಟ್ಟಬೇಕಾಗಿ ಬಂದು. ಅದನ್ನು ನೂರು (ಶತಕ) ಎನ್ನುತ್ತೇವೆ. ಇದೇ 
ರೀತಿ, ನೂರರ ಹತ್ತು ಕಟ್ಟುಗಳನ್ನು ತಲುಪಿದಾಗ ದೊಡ್ಡ ಕಟ್ಟು ಕಟ್ಟ 
ಅದನ್ನು ಸಾವಿರ ಎನ್ನುತ್ತೇವೆ. ಪ್ರಕ್ರಿಯೆಯು ಇದೇ ರೀತಿ 
ಮುಂದುವರಿಯುತ್ತದೆ. 


ಈ ಕಟ್ಟು ಕಟ್ಟುವ ವಿಧಾನವನ್ನು ಅರ್ಥೈಸಿಕೊಳ್ಳಲು ಹಾಗು 
ಸಂಖ್ಯೆಗಳನ್ನು ಬರೆಯುವ (ಸ್ಥಾನಬೆಲೆ ಎಂದು ಕರೆಯಲ್ಲಡುವ) 
ಪದ್ಧತಿಯನ್ನು ರಹಿಸಲು ಮಕ್ಕಳು ತಮ್ಮ ಕೈಯ್ಯಾರೆ ಒಟ್ಟುಗೂಡಿಸಿ 
ಕೆಟ್ಟು ಕಟ್ಟಬಲ್ಲ ಸಾಮದ್ರಿ ಅವರಿಗೆ ದೊರಕುವಂತೆ ಇದ್ದರೆ ಒಳ್ಳೆಯದು. 
ಸಣ್ಣ ಕಡ್ಡಿಗಳು (ಮರದ ಕಡ್ಲಿ, ಹಂಚಿಕಡ್ಡಿ ಅಥವಾ ಇನ್ನಾವುದೋ 
ಆಗಬಹುದು) ಹಾಗು ರಬ್ಬರ್‌ ಬ್ಯಾಂಡ್‌ಗಳದ್ದರೆ ಕಟ್ಟು ಕಟ್ಟುವುದು 
ಹಾಗೂ ಕಟ್ಟು ಬಚ್ಚುವುದು ಸರಾಗವಾಗುತ್ತದೆ. 


ಎರಡನೆಯದಾಗಿ, ಪ್ರತಿ ಕ್ರಿಯೆಯನ್ನೂ ಸೂಕ್ತ ಸನ್ನಿವೇಶಗಳು 
ಹಾಗೂ ವಾಕ್ಯರೂಪದ ಲೆಕ್ಕಗಳೊಂದಿಗೆ ಪರಿಚಯುಸಿ, ಸನ್ನಿವೇಶಕ್ಕೆ 
ಸೂಕ್ತವಾದ ಕೆಲವು ಸಾಮದ್ರಿಗಳನ್ನು ನೀಡುವ ಮೂಲಕ 


ಚಟುವಟಕೆಗೆ ಜೀವ ತುಂಬಬಹುದು. ಇದಾದ ಬಳಕ =, +, -, 
ಎಂಬ ಸೂಕ್ತ ಚಿಹ್ನೆಗಳನ್ನು ಪರಿಚಯುಸಿ. ಅನಂತರ, ಅಭ್ಯಾಸಕ್ಸಾಗಿ 
ಕೆಲವು ಸನ್ನಿವೇಶಗಳನ್ನೋ. ವಾಕ್ಕರೂಪದ ಲೆಕ್ಕಗಳನ್ನೋ ಅವಕ್ಕೆ 
ಸರಿಹೊಂದುವ ಗಣಿತೀಯ ಹೇಳಆಕೆಗಳೊಡನೆ ನೀಡುವುದು. 1ನೇ 
ತರಗತಿಯ ಎನ್‌ ಸಿ ಇ ಆರ್‌ ಟ ಪಠ್ಯಪುಸ್ತಕವು ಸಂಕಲನ ಹಾಗು 
ವ್ಯವಕಲನಗಳನ್ನು ಉತ್ತಮ ರೀತಿಯಲ್ಲ ಪರಿಚಯಿಸುತ್ತದೆ. ಅದೇ 
ರೀತಿ, 3ನೇ ತರಗತಿಯ ಪಠ್ಯಪುಸ್ತಕವು ಗುಣಾಕಾರ ಹಾಗೂ 
ಭಾಗಾಕಾರಗಳನ್ನು ಪರಿಚಯುಸುತ್ತದೆ. 


ಮೂರನೆಯದಾಗಿ, 38 + 14, 72 - 5ರ ಇತ್ಯಾದಿ ನೀಡಲ್ಪಟ್ಟ 
ಸಮಸ್ಯೆಗಳಗೆ ವಾಕ್ಕರೂಪದ ಲೆಕ್ಕವನ್ನು ರಚಿಸಲು ಮಕ್ಕಳಿಗೆ 
ಹೇಳುವುದು. ಇದರಿಂದ ಮಕ್ಕಳ ಸೃಜನ ಶೀಲತೆಂ೨೨ 
ವಿಕಾಸಗೊಳ್ಳಲು ಸಹಾಯವಾಗುತ್ತದೆ. ಅವರ ಭಾಷಾಭವೃದ್ಧಿ 
ಆಗುತ್ತದೆ ಹಾಣೂ ಯಾವ ಸನ್ನಿವೇಶಗಳನ್ನು ಯಾವ ರೀತಿಯ 
ಕ್ರಿಯೆಯಿಂದ ಪ್ರತಿನಿಧಿಸಲು ಸಾಧ್ಯ ಎಂಬುದನ್ನೂ ಅರಿಯುವಂತೆ 
ಆಗುತ್ತದೆ. ಹೇಆಕೆಗಆ೦ಂದ ಸನ್ನಿವೇಶಗಳಗೆ ಸಾಗುವ ಮೂಲಕ ಇದು 
ಚಿತ್ರ 1ರ ಚಕ್ರವನ್ನು ಪೂರ್ತಿಮಾಡುತ್ತದೆ. ಇದರ ಜೊತೆಗೆ. ಒಂದು 
ತಂಡದ ಮಕ್ನಳು ರಚಿಸುವ ವಾಕ್ಕರೂಪದ ಲೆಕ್ಷಗಳನ್ನು 
ಬಗೆಹರಿಸಲು ಮತ್ತೊಂದು ತಂಡಕ್ಷೆ ನೀಡಬಹುದು. 


ನಿರೀಕಿತ 
OT] 


ಪದ ಸಮಸ್ಯೆ 


ಅಥವಾ ಸನ್ನಿವೇಶ ಗಳಿತಥ: ಅಥವೃಕ್ಳಿ 


ಗಣನೆಗೆ ತೆಗೆದುಕೊಳ್ಳದ್ದು 


ಚಿತ್ರಗ: 


ನಾಲ್ಕನೆಯದಾಗಿ, ಕ್ರಿಯೆಗಳ ನಡುವಿನ ಸಂಬಂಧವನ್ನು ಎತ್ತಿ 
ತೋರಿಸಲು ಸನ್ನಿವೇಶವನ್ನು ಬದಲಾಯುಸಿ. ಉದಾಹರಣಿಗೆ, ಈ 
ಸನ್ನಿವೇಶವನ್ನೇ ತೆಗೆದುಕೊಳ್ಳ: ನಿಮ್ಮ ಬಳ 8 ಹೂಗಳೂ, ನನ್ನು ಬಳ 
5 ಹೂಗಳೂ ಇದ್ದರೆ ನಮ್ಮಿಬ್ಬರ ಬಳ ಒಟ್ಟು ಎಷ್ಟು ಹೂಗಳವೆ? ಇದು 
ಸಂಕಲನ ಹೇಆಕೆಯಾದ 845ರ = ಕ್ಸ ಸಮನಾಗಿದೆ. ಇದನ್ನು 
ಹೀಗೆ ಮಾರ್ಪಡಿಸಿ: ನಿಮ್ಯ ಬಳ ಹೂಗಳದ್ದು. ನಮ್ಮಿಬ್ಬರ ಬಳ ಒಟ್ಟು 
13 ಹೂಗಳದ್ದರೆ. ನನ್ನು ಬಳ ಇರುವ ಹೂಗಳೆಷ್ಟು? ಇದುತ-+_ 
13 ಎಂಬ ಸಂಕಲನ ಸಮೀಕರಣವಾಗಿ ಪರಿಣಮಿಸುತ್ತದೆ. 
ಪಾತ್ರಾಭಿನಯ ಮಾಡುತ್ತ, ಮತ್ತೊಬ್ಬ ಮಗುವು ಇದೇ ರೀತಿಯ 13 


- 5=_-? ಎಂಬ ಪ್ರಶ್ನೆ ಕೇಕಬಹುದು. ಒಟ್ಟು ಎಂಬುದು 
ಸಂಕಲವನ್ನು ಸೂಚಿಸಿದರೂ ಅದು (8 + ರ) ಎಂಬ 
ಹೇಳಆಕೆಯಾಗಿರಬಹುದು ಅಥವಾ (8 + -: = 13) ಎಂಬಂಥ 


ಸಮೀಕರಣವಾಗಿರಬಹುದು., ವ್ಯವಕಲನವಾಗಿ 13 - 8) 
ಪರಿಣಮಿಸಬಹುದು. 


ಇದರಿಂದ ಮಕ್ಷಳು ಸನ್ನಿವೇಶವನ್ನು ಒಟ್ಟಾರೆ ಅರ್ಥಮಾಡಿಕೊಳ್ಳಲು 
ಸಹಾಯವಾಗುವುದೇ ಅಲ್ಲದೆ ಹೇಆಕೆಯ ಪ್ರಧಾನ ಪದಗಳನ್ನು 
ಅತಿಂಯಾಗಿ ಅವಲಂಜಸುವುದನ್ನು ತಪ್ಪಿಸುತ್ತದೆ. ಅದಕ್ಕೂ 
ಮಿಗಿಲಾಗಿ, ಸಂಕಲನವನ್ನು ಎರಡು ವಿಧದ ವ್ಯವಕಲನಗಳಾಗಿ 
ಪ್ರತಿನಿಧಿಸಬಹುದು ಎಂಬುದನ್ನು ತೋರಿಸುತ್ತದೆ. ಗುಣಾಕಾರ 
ಹಾಗೂ ಭಛಾಗಾಕಾರಗಳಗೆ ಸಂಬಂಧ ಕಲ್ಪಸಲು ಇದೇ ರೀತಿಯ 
ವಿಧಾನವನ್ನು ಬಳಸಬಹುದು. 


ಹಂತ 2: ಕ್ರಮಾವಆ-ಯಾವಾಗ, ಹೇಗೆ ಮತ್ತು ಯಾಕೆ 


16 17 18 19 20 


26 27 28 29 30 


36 37 38 39 40 


46 47 48 49 50 


56 57 58 59 60 


66 67 68 69 70 


76 77 78 79 80 


86 87 88 89 90 


91 92 93 94 95 


96 97 98 99 100 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಪ್ರತಿ ಕ್ರಿಯೆಯನ್ನೂ ಪರಿಚಲುಸಿದ ಕೂಡಲೆ ರೂಢಿಯಲ್ಲರುವ 
ಕ್ರಮಾವಳಯನ್ನು ತಿಆಸುವ ಬದಲು ಸಮಸ್ಯೆಗಳನ್ನು ಬಗೆಹರಿಸುವ 
ವಿವಿಧ ವಿಧಾನಗಳನ್ನು ಕಂಡುಕೊಳ್ಳಲು ಮಕ್ಕಳಗೆ ಅವಕಾಶ 


ಮಾಡಿಕೊಡುವುದು. ನೂರಕ್ಕೂ ಕಡಿಮೆ ಸಂಖ್ಯೆಗಳನ್ನು ಕೂಡುವ 
ಮತ್ತು ಕಳೆಯುವ ಲೆಕ್ಕಗಳನ್ನು ಜಡಿಸಲು 10 * 10ರ 
ಸಂಖ್ಯಾಪಟ್ಟಿಯನ್ನಾಗಅೀ, ಸಂಖ್ಯಾರೇಖೆಯ ಗಣಿತಮಾಲಾ 
ಮಾದರಿಯನ್ನಾಗಲೀ ಬಳಸಿಕೊಳ್ಳಬಹುದು. ಉದಾಹರಣೆಗೆ: 37 + 
೨5ರ = 7೧ ಎಂಬುದನ್ನು ಈ ಯಾವ ವಿಧಾನದಲ್ಲಾದರೂ 
ಬಡಿಸಬಹುದು: 


© 37+10+10+3+2 ಅಥವಾ372>472 57260 > 62 
© 37+3+20+2 ಅಥವಾ 37 > 40 > 60 > 62 
° 37+30-5 ಅಥವಾ 37 > 67 ೨ 62 


ಈ ವಿಧಾನಗಳು ರೂಢಿಯಲ್ಲರುವ ಕ್ರಮಾವಳಗಿಂತ ವಿಭಿನ್ನ 
ಎಂಬುದನ್ನು ಗಮಸಿಸಿ. ರೂಢಿಯಲ್ಲರುವ ಕ್ರಮಾವಳಯಾದರೋ 
ಜಡಿಗಳನ್ನು ಹಾಗೂ ಹತ್ತುಗಳನ್ನು ಬೇರ್ಪಡಿಸಿ, ಜಡಿಗಳನ್ನು 
ಮೊದಲು ಕೂಡಿ, ಬಳಕ ಹತ್ತುಗಳನ್ನು ಕೂಡಲು ಹೇಳುತ್ತದೆ. 
ಹೇಗೆಂದರೆ, 37 + 25 = (30+ 7 +(20 +5) = (7+ 5)+ 
(G0+20)=12+(30+20)=2+(10+30+20)=2 
+60 =62. 


ವಾವು ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೂಡುವಾಗ 
(ಉದಾಹರಣೆಗೆ, ಒಂದು ಚಲ್ಲನ ಮೊತ್ತ ಕಂ೦ಡುಕೊಳ್ಳುವಾಗ) 
ಅಥವಾ ನೂರಕ್ಕಿಂತ ದೊಡ್ಡ ಸಂಖ್ಯೆಗಳನ್ನು ಕೂಡುವಾಗ 
ರೂಢಿಯಲ್ಲರುವ ಕ್ರಮಾವಳಯ ಅವಶ್ಯಕತೆ ಜಳುತ್ತದೆ. 


ಸಂಕಲನ, ವ್ಯವಕಲನಗಳಗೆ ಬಹಳ ಚೆನ್ನಾಗಿ ಒದಗಿ ಬರುತ್ತದೆ. 
ಇದನ್ನು ಪರಿಣಾಮಕಾರಿಯಾಗಿಸಲು, ಮಕ್ಕಳು ಕಡ್ಡಿ ಮತ್ತು 
ಕಟ್ಟುಗಳೊಂದಿಗೆ ಲೆಕ್ಕ ಬಡಿಸುವ ಪ್ರತಿ ಹಂತವನ್ನೂ ಬರೆದು 
ತೋರಿಸಲು ಹೇಳ. 


ವಾವು F್ಥ[U ಎಂದು ಕರೆಯುವ ಎರಡು ಆಯಾಮದ 10ರ 
ಸ್ಥಾನಬೆಲೆಯ ಜಲ್ಲೆಗಳು (ನೂರುಗಳು/ಶತಕ)., ಕಡ್ಡಿ 
(ದಶಕ/ಹತ್ತುಗಕು) ಹಾಗು ಜಂದು (ಏಕ/ಜಡಿ) ಸಾವಿರಕ್ಕಿಂತ 
ಚಿಕ್ಕಸಂಖ್ಯೆಗಳ ವಿಷಯದಲ್ಲ ಹಾಗು ಗುಣಾಕಾರ ಮತ್ತು 
ಭಾಗಾಕಾರಗಳನ್ನು ಮಾಡುವಾಗ ಉತ್ತಮವಾಗಿ ಒದಗಿಬರುತ್ತವೆ. 
ಹೆಚ್ಚಿನ ವಿವರಣಿಗಾಗಿ &ಿದುಗರು ಉಲ್ಲೇಖದಲ್ಲ ನೀಡಲಾದ 
ಲೇಖನಗಳನ್ನು ಪರಾಮರ್ಶಿಸಬಹುದು. 


ಇದರ ಜೊತೆಗೆ ಮತ್ತೂ ಒಂದು ಮುಖ್ಯವಾದ ಸಂಗತಿಂಯುದೆ. 
ರೂಢಿಯಲ್ತರುವ ಈ ಕ್ರಮಾವಳಗಳ ವಿಷಯವಾಗಿ ಮಕ್ಕಳಲ್ಲ 
ಏಳುವ ಪ್ರಶ್ನೆಗಳಗೆ ಉತ್ತರ ದೊರೆಯುವುದು ಮುಖ್ಯವಾಗುತ್ತದೆ. 
ಉದಾಹರಣಿಗೆ, ಭಾಗಾಕಾರ ಎಡದಿಂದ ಆರಂಭವಾದರೆ ಉಳದ 
ಮೂರು ಕ್ರಿಯೆಗಳು ಬಲದಿಂದ ಆರಂಭವಾಗುವುದು ಏಕೆ? 
(ಭಾಗಾಕಾರದ ಕುರಿತ ಎರಡನೇ ಉಲ್ಲೇಖವನ್ನು ನೋಡಿ). ಈ 
ವಿಧಾನಗಕಲ್ತ ಯಾವುದಕ್ಕೆ ಮಕ್ಷಳು ಒಲವು ತೋರುತ್ತಾರೆ. ಅದಕ್ಕೆ 
ಕಾರಣಗಳೇನು ಎಂದು ಅವರಿಗೇ ಕಂಡುಕೊಳ್ಳಲು ಬಡಬೇಕು. 
ಉದಾಹರಣೆಗೆ, 376285 ಎಂಬ ಮೊತ್ತವನ್ನು ಸಂಖ್ಯಾರೇಖೆಯ 
ಮೇಲೆ ಎರಡು ವಿಧಗಳಲ್ಪ ಕಂಡುಕೊಳ್ಳಬಹುದು. ಮೂರರೊಂದಿಗೆ 
ಮೊದಲುಮಾಡಿ ಎಡದಿಂದ ಬಲಕ್ಕೆ ಸಾಗಬಹುದು ಅಥವಾ 
ಬಡಿಗಕೊಂದಿಗೆ ಮೊದಲುಮಾಡಿ ಬಲದಿಂದ ಎಡಕ್ಕೆ ಬರಬಹುದು 
(ಚಿತ್ರ 2). ಬಲದಿಂದ ಎಡಕ್ಕೆ (ರೂಢಿಯಲ್ಲಿರುವ ಕ್ರಮಾವಳಯಂತೆ) 
ಸಾಗಿದರೆ ಮತ್ತೊಮ್ಮೆ ಬರೆಯುವ ಅಗತ್ಯವಿರುವುದಿಲ್ಲ: ಅದೇ, 


ಬಳಕ, ಮಕ್ಕಳಗೆ ಸೂಕ್ತ ಕಲಕಾಸಾಮರ್ರಿಗಳ ಸಹಾಯದಿಂದ ಎಡದಿಂದ ಬಲಕ್ಕೆ ಸಾಗಿದರೆ ಮೊದಲ ಹಂತ 
ರೂಢಿಯಲ್ಲರುವ ಕ್ರಮಾವಳಗಳನ್ನು ರಚಿಸಿಕೊಳ್ಳಲು ನೆರವು ಸೀಡಿ. ಮುಗಿಯುತ್ತಿಧಂತೆಯೇ ಮೊತ್ತದ ಒಳ್ಳೆಯ ಅಂದಾಜು 
ಕಡ್ಲಿ ಮತ್ತು ಕಟ್ಟುಗಳ ವಿಧಾನವು ನೂರಕ್ಕಿಂತ ಕಡಿಮೆ ಮೊತ್ತದ ದೊರಕುತ್ತದೆ... K § 

+ 200 80 +5 +5 + 80 + 200 

0 376 576 656 661 0 376 381 461 661 
ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ 
ಮೊದಲ ಹಂತದಲ್ಲೇ ಉತ್ತಮ ಅಂದಾಜು ಲಭ್ಯ ಕೊನೆಯ ಹಂತದವರೆಗೂ ಯಾವುದೇ ಉತ್ತಮ ಅಂದಾಜು ಅಲಭ್ಯ 

ಚಿತ್ರ 2: 
ಹಂತ ಡ: ಅಭ್ಯಾಸ ಸಂಖ್ಯೆಗಳ ಗುಣಲಜ್ಞವನ್ನು ಕ್ಷಿಪ್ರವಾಗಿ ನೆನಪಿಸಿಕೊಳ್ಳುವುದು 


ಅರ್ಥವನ್ನು ಕಟ್ಟಕೊಡುವುದು ನಿರ್ಣಾಯಕವಾದರೂ, ಅಭ್ಯಾಸ 
ಮಾಡುವುದಕ್ಕೆ ಖೇರೆ ಯಾವುದೇ ಪರ್ಯಾಯವಿಲ್ಲ. ಯಾವುದೇ 
ಕೌಶಲವನ್ನೇ ಆಗಲ, ಕರಗತಮಾಡಿಕೊಳ್ಳಲು ಅಭ್ಯಾಸದ 
ಅಗತ್ಯವಿದೆ. ಒಂದಂಕಿ ಸಂಖ್ಯೆಗಳನ್ನು ಯಾವುದೇ ಪ್ರಯಾಸವಿಲ್ಲದೆ 
ಕೂಡುವುದು (ಅಂತೆಯೇ ಕಳೆಯುವುದು), ಜೊತೆಗೆ ಒಂದಂಕ 


ಲೆಕ್ಕಹಾಕುವ ಕ್ರಿಯೆಯಲ್ಲ ನಾವು ಪಳಗುವ ಹಾದಿಯನ್ನು 
ಸುಗಮಗೊಳಸುತ್ತದೆ. ಒಂದಂಕಿ ಸಂಖ್ಯೆಗಳೊಂದಿಗಿನ 
ಸಂಕಲನವು. ಅದರಲ್ಲೂ ವಿಶೇಷವಾಗಿ ರಕ್ಕಂತಲೂ ದೊಡ್ಡ 
ಸಂಖ್ಯೆಗಳದ್ದಾಗ. ಪ್ರಯಾಸವಿಲ್ಲದೇ ಯಾಂತ್ರಿಕವಾಗಿ ಸಾಗಲು 
ಹತ್ತರ ಕಟ್ಟುಗಳು ನೆರವಾಗುತ್ತವೆ. ಇದೇ ರೀತಿ, ಮಧ್ಗಿಯನ್ನೂ 


ಮಕ್ಷಳೇ ಕಟ್ಟಕೊಳ್ಳಬೇಕು. ಜೊತೆಗೆ, 1೦ ಅಥವಾ 5ರ ಮಗ್ಗಿ ಬಳಸಿ 6, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


kX) 


90 


7 ಮತ್ತು 8ರ ಗುಣಲಖ್ದಗಳನ್ನು ನೆನಪುಮಾಡಿಕೊಳ್ಳುವ 
ವಿಧಾನವನ್ನು ಮಕ್ಷಳಗೆ ತಿಆಸಿಕೊಡಖಬೇಕು. ಉದಾಹರಣೆಗೆ, 6x8 = 
5x8+8=40+8=48 ಅಥವಾ 8x7=10x7-7-7=70-7-7 
=63-7=56. 


ಇದರಿಂದ ಮಕ್ಕಳು ತಮ್ಮ ಮಗ್ಗಿ ಪುಸ್ತಕವನ್ನು ಮೊದಲನಿಂದ 
ಮತ್ತೊಮ್ಮೆ ನೋಡದೇ ಗುಣಲಬ್ಧ್ಬಗಳನ್ನು ಕಂಡು- 
ಕೊಳ್ಳುವಂತಾಗುತ್ತದೆ. ೨ರ ಮಧ್ಗಿಯನ್ನು ಈ ರೀತಿ ರಚಿಸಿಕೊಂಡು 
ಅದರಲ್ಲ ಮಕ್ಕಳು ಅನೇಕ ವಿನ್ಯಾಸಗಳನ್ನು ಪತ್ತೆ ಹಚ್ಚಬಹುದು. 
ಹೀಗಾಗಿ, ೨ರ ಗುಣಲಬ್ಞಗಳನ್ನು ನೆನಪುಮಾಡಿಕೊಳ್ಳುವುದು 
ಸುಲಭವಾಗುತ್ತದೆ. 


ಅಭ್ಯಾಸವು ಆಸಕ್ತಿದಾಯಕವಾಗುವಂತೆ ಮಾಡಲು ಅನೇಕ 
ವಿಧಗಳವೆ. "ಗೋಡೆ ಚಟುವಟಕೆ” (Wall activity) ಹಾಗೂ 
"ಯಾದ್ಯಚ್ಛಕ ಅಂಕಗಳ ಆಟ” (Random Digits game)ದಂತಹ 
ಕೆಲವನ್ನು ಆಂಶ್ಬು ಕೊಳ್ಳಬಹುದು. ಅಜೀಂ ಪ್ರೇಮ್‌ಜ 
ವಿಶ್ವವಿದ್ಯಾಲಯದ ಪ್ರಕಟಣಿಯ (Thinking Skills) “®ಂಕ೦ಗ್‌ 
ಸ್ಥಿಲ್ಲ್‌” ವಿಭಾಗವು ಸಾಕಷ್ಟು ಅಭ್ಯಾಸವನ್ನು ತಂತಾನೇ ನೀಡಬಲ್ಲ 
ಅನೇಕ ಹುಡುಕಾಟಗಳ ಸಮೃದ್ಧ ಆಕರವಾಗಿದೆ. ಈ ಲೇಖನವನ್ನು 
ಮುಗಿಸುವ ಮೊದಲು ಹಲವುವೇಳೆ ಕಡೆಗಣಿಸಲ್ಪಡುವ ಎರಡು 
ವಿಷಯಗಳನ್ನು ಚರ್ಚಿಸಲು ಬಯಸುತ್ತೇವೆ. 


(i) ಸೊನ್ನೆಯೊಂದಿಗಿನ ಕ್ರಿಯೆಗಳು ಮತ್ತು 
(i) ಈ ಕ್ರಿಯೆಗಳ ಕೆಲವು ಗುಣಲಕ್ಷಣಗಳು. 


ಮಕ್ಕಳು ಸೊನ್ನೆಯನ್ನು ಕೇವಲ ಸ್ಥಾನರ್ರಹಣ ಬಂದುವಾಗಿಯಲ್ಲದೆ 
ಒಂದು ಸಂಖ್ಯೆಯನ್ನಾಗಿ ಪರಿಗಣಿಸುವುದು ಮಹತ್ವದ್ದಾಗಿದೆ. ಈ 
ಸಂಖ್ಯೆಯು ಯಾವ ರೀತಿ ನಾಲ್ಲು ಗಣಿತೀಯ ಕ್ರಿಯೆಗಳಲ್ಲ 
ಪಾಲ್ಗೊಳ್ಳುತ್ತದೆ ಎಂಬುದನ್ನು ಮೋಡುವುದೇ ಇದನ್ನು ಸಾಧಿಸಲು 
ಇರುವ ಉತ್ತಮ ಮಾರ್ಗವಾಗಿದೆ. (NCERT) ಎನ್‌ಸಿಇಆರ್‌ಟ 
ಹಾಗೂ ಇತರೆ ಪಠ್ಯಪುಸ್ತಕಗಳು ಸೊನ್ನೆಯೊಂದಿಗಿನ ಸಂಕಲನ 
ಮತ್ತು ವ್ಯವಕಲನಗಳನ್ನು ಚರ್ಚಿಸುತ್ತವೆ. ಆದರೆ, ಬಹಳಷ್ಟು ಬಾರಿ 
ಸೊನ್ನೆಯೊಂದಿಗಿನ ಗುಣಾಕಾರವನ್ನು ಕಡೆಗಣಿಸಲಾಗುತ್ತದೆ. ಈ 
ಲಟೋಪವು. ಎರಡು ಪೂರ್ಣಸಂಖ್ಯೆಗಳ ಗುಣಲಬ್ದವು ಗುಣಿಸಲ್ಲಡುವ 
ಸಂಖ್ಯೆಗಳಗಿಂತ ಯಾವಾಗಲೂ ದೊಡ್ಡದಾಗಿರುತ್ತದೆ ಎಂಬ ತಪ್ಪು 
ಕಲ್ಪನೆಗೆ ಎಡೆಮಾಡಿಕೊಡುತ್ತದೆ. ಸೊನ್ನೆಯೊಂದಿಗಿನ ಭಾಗಾಕಾರ 
ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಂಡಿರುವುದು ಇನ್ನೂ ವಿರಕ ಎಂದೇ 
ಹೇಳಬೇಕು. ಈ ಹಂತದಲ್ಲ 0 + 4 ಎಂಬುದನ್ನು ವಿವರಿಸಬಹುದು. 
ಆದರೆ, ಸೊನ್ನೆಯಿಂದ ಭಾಗಿಸುವುದನ್ನು ಇನ್ನೂ ಸೂಕ್ಷವಾಗಿ 
ಪರಿಶೀಅಸಖೇಕಾಗುತ್ತದೆ. 6+0 ಯನ್ನು ಪರಿಗಣಿಸೋಣ. ಇದನ್ನು 


ನಾವು_ *0=6 ಎಂಬ ಗುಣಾಕಾರದ ಸಮೀಕರಣವನ್ನಾಗಿಸ- 
ಬಹುದು. ಇಲ್ಲನ ಖಾಲ ಸ್ಥಕದಲ್ಲ ತುಂಬಬಹುದಾದ ಯಾವ 


ಸಂಖ್ಯೇಯೂ ಇಲ್ಲ ಎಂಬುದಂತೂ ಸ್ಪಷ್ಟ. ಇನ್ನೊಂದೆಡೆ. 0+0=__ 
ಎಂಬುದನ್ನು _*0=0 ಎಂದು ಬರೆದು ನೋಡೋಣ. ಈಗ ಖಾಅ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸ್ಥಳದಲ್ಲ ೦ಖಾವ್‌ ಸಂಖ್ಯೆಯನ್ನು ಬರೆದರೂ ಉತ್ತರ್‌ 
ಸರಿಯಾಗಿರುತ್ತದೆ. ಇಷ್ಟೊಂದು ಸಂಖ್ಯೆಗಆ೦ದ ಯಾವುದಾದರು 
ಒಂದು ಸಂಖ್ಯೆಯನ್ನು ಆಯ್ಲೆ ಮಾಡಲು ಉಪಾಯವಿದೆಯೇ? 
ಆದ್ದರಿಂದ. ಈ ಸನ್ನಿವೇಶವು 0 + 4ಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ! 
ಈ ಕಾರಣದಿಂದಲೇ ಸೊನ್ನೆಯಿಂದ ಯಾವ ಸಂಖ್ಯೇಯ 
ಭಾಗಾಕಾರವನ್ನೂ ವ್ಯಾಖ್ಯಾನಿಸಲಾಗಿಲ್ಲ. 


ಸಂಕಲನ ಮತ್ತು ಗುಣಾಕಾರಕ್ಕೆ ಸಂಬಂಧಿಸಿದಂತೆ 
ಪರಿವರ್ತನೀಯ. ಸಹವರ್ತನೀಯ ಹಾಗು ವಿತರಣಾ 
ನಿಯಮಗಳನ್ನು ಘಂ ಹಂತದಲ್ಲಿ ಸಾಮಾನ್ಯವಾಗಿ 
ಉಪೇಕ್ಷಿಸಲಾಗುತ್ತದೆ. ಆದರೆ ಅವು ರೂಢಿಯಲ್ಲರುವ 


ಕ್ರಮಾವಳಗಳಗೆ ಅತ್ಯಂತ ಆವಶ್ಯಕವಾಗಿದ್ದು, ಅವುಗಳನ್ನು 
ಮಕ್ಷಳಗೆ ಹೊರೆಯಾಗದಂತೆ ಅನ್ಹೇಷಿಸಬಹುದಾಗಿದೆ. ಎರಡಂಕಿ 
ಸಂಖ್ಯೇಯನ್ನು ರೂಢಿಯಲ್ಪರುವ ಕ್ರಮಾವಳಗೆ ಅನುಗುಣವಾಗಿ 
ಹತ್ಸು(ದಶಕಗಳು) ಹಾಗೂ ಬಡಿಗಳಾಗಿ (ಏಕಗಳಾಗಿ) ಒಡೆದು ಮತ್ತೆ 


ಸೇರಿಸುವ ಪ್ರಕ್ರಿಯೆಯಲ್ಲ (ಮೇಲಅನ 37 +25 ಉದಾಹರಣಿ ನೋಡಿ) 
ಪರಿವರ್ತನೀಯ ಹಾಗು ಸಹವರ್ತನೀಯ ನಿಯಮಗಳು ಅನೇಕ 
ಬಾರಿ ಪ್ರಯೋಗವಾಗುತ್ತವೆ. ಬಹು ಅಂಕೆಯ ಸಂಖ್ಯೆಗಳ 
ಗುಣಾಕಾರದ ಕ್ರಮಾವಳಯಲ್ಲಾದರೋ, ಸಹವರ್ತನೀಯ ಹಾಗು 
ವಿತರಣಾ ನಿಯಮಗಳು ನೇರವಾಗಿ ಬಳಸಲ್ಪಡುತ್ತವೆ. 4x 30-4» 
(3x10)=(4x3)x10=12x10=120: ಈರೀತಿ ಸಂಖ್ಯೆಗಳ 
ಗುಣಲಖ್ಞವನ್ನು ಕಂಡುಕೊಳ್ಳುವ ವಿಧಾನದ ವಿವರಣಿಯಲ್ಲ 
ಗುಣಾಕಾರದ ಸಹವರ್ತನೀಯ ನಿಯಮವು ಬಳಸಲ್ಪಡುತ್ತದೆ. ಈ 
ನಿಂಶಿಮಗಳು ವ್ಯವಕಲನ ಹಾಗು ಬಾಗಾಕಾರಗಳಗೆ 
ಅನ್ನಯಿಸುತ್ತವೆಯೋ. ಇಲ್ಲವೋ ಎಂದು ಮಕ್ಕಳೇ ಕಂಡುಕೊಳ್ಳಲು 
ಬಡುವುದು ಒಳ್ಳೆಯ ಉಪಾಯ. (40 - 12) +4 ಎಂಬಲ್ಪ ವಿತರಣಾ 
ನಿಯಮವು ಪಾಅಸಲ್ಲಡುತ್ತದೆ (ಏಕೆ?). 


ಮಕ್ಕಳು ಈ ನಾಲ್ದು ಮೂಲಭೂತ ಕ್ರಿಯೆಗಳನ್ನು 
ಕರಗತಮಾಡಿಕೊಳ್ಳುವಲ್ಲ ಇರುವ ಸಮಸ್ಯೆಗಳು ಯಾವುವೆಂದು 
ನಮಗೆ ತಿಆದಿದ್ದೂ. ದುರದೃಷ್ಟವಶಾತ್‌, ಅವು ಇನ್ನೂ 
ಮುಂದುವರಿಯುತ್ತಲೇ ಇವೆ. ಆದರೆ, ಅದು ಹೀಗೇ 
ಇರಬೇಕೆಂದೇನೂ ಇಲ್ಲ: ಏಕೆಂದರೆ, ಇದಕ್ಕೆ ಪರಿಹಾರಗಳೂ ಬಹಳ 
ಹಿಂದಿನಿಂದಲೂ ತಿಆದೇ ಇವೆ. ವೃತ್ತಿಪೂರ್ವ ಮತ್ತು ವೃತ್ತಿನಿರತ 
ಶಿಕ್ಷಕ ವರ್ಗಗಳೆರಡನ್ನೂ ಒಳಗೊಂಡ "ಶಿಕ್ಷಕರ ಶಿಕ್ಷಣ”ದಂತಹ 
ವಿಶಾಲ ವ್ಯಾಪ್ತಿಯ ವ್ಯವಸ್ಥೆಂಯ ಪರಿವರ್ತನೆ ಬಹಳ 
ಪ್ರಂಯಾಸಕರವೂ, ಕಾಲಾವಕಾಶ ಬೇಡುವಂಥದ್ದಾದರೂ. 
ಬದಲಾವಣೆಗೆ ಒಪ್ಪುವ ಶಿಕ್ಷಕರಿಗೆ ವಿಭಿನ್ನ ಪ್ರಯೋಗಕ್ಷಾಗಿ ಕೆಲವು 
ಮಾರ್ಗದರ್ಶನ ಸೂತ್ರಗಳನ್ನು ಪ್ರಸಕ್ತ ಲೇಖನವು ನೀಡುವುದೆಂದು 
ಆಶಿಸುತ್ತೇವೆ. ಅದಕಾಗಿ ಕೆಳಗೆ ಸೂಚಿಸಿರುವ ಸಂಪನ್ಮೂಲಗಳನ್ನು 
ಶೋಧಿಸಿ ಬೋಧನಕಲೆಯ ಅಭ್ಯಾಸಗಳನ್ನು ತಿದ್ದಿಕೊಳ್ಳುವ 
ಅಗತ್ಯವಿದೆ. ಈ ಪ್ರಯತ್ನದ ಫಲವು ಅದಕ್ಕಾಗಿ ನಾವು 
ತೆಗೆದುಕೊಳ್ಳುವ ಶ್ರಮವನ್ನು ಸಂಪೂರ್ಣವಾಗಿ ಸಮರ್ಥಿಸುವುದೆಂ೦ಬ 
ಅನುಭವವು ದೇಶದಾದ್ಯಂತ ಅನೇಕ ಶಿಕ್ಷಕರದ್ದಾಗಿದೆ ಎಂಬ 
ಆಶ್ಚಾಸನೆಯನ್ನಂತೂ ವಾವು ನೀಡಬಹುದು. 


ಪರಾಮರ್ಶನೆಗಳು: 


ASER: http://www.asercentre.org//p/359.html 

Math-Magic, Class 1-3, NCERT: http://ncert.nic.in/textbook/textbook.htm 

Ganit Bodh, Digantar: http://www.digantar.org/uploads/pdf/publications.pdf 

Place Value: http://www.teachersofindia.org/en/article/atria-pull-out-place-value 

Addition: http://teachersofindia.org/en/article/atria-pullout-section-july-2013 

Subtraction: http://teachersofindia.org/en/article/pullout-section-november-2013-teaching-subtraction 

Multiplication: http://teachersofindia.org/en/article/pullout-section-march-2014-teaching-multiplication 
http://teachersofindia.org/en/presentation/initiating-multiplication 

Division: http://www.teachersofindia.org/en/article/pullout-section-july-2014-division 
http://teachersofindia.org/en/ebook/thoughts-division-operation 

Word problems: http://teachersofindia.org/en/article/word-problems-mathematics 

Thinking Skills: http://teachersofindia.org/en/ebook/thinking-skills-pullout 

Addition properties: http://azimpremijiuniversity.edu.in/SitePages/resources-ara-vol-7-no-2-july-2018-exploring-properties-of-addition.aspx 
Ganitmala: http://teachersofindia.org/en/article/making-ganitmala 

Flats-longs-units: http://teachersofindia.org/en/article/making-multiple-versions-flats-longs-units-teach-numbers-and-their-operations 
Arrow cards: http://teachersofindia.org/en/article/making-your-own-arrow-cards 

Ten-frames: http://teachersofindia.org/en/article/using-ten-frames-inside-your-classroom 

Wall: http://teachersofindia.org/en/activity/brick-wall-math-game 

Random digits: http://teachersofindia.org/en/activity/number-game-random-digits 


ವಿಳಾಸ: swati.sircar@apu.edu.in <mailto:swati.sircar@apu.edu.in 


ಅನುವಾದ: ಕುಶಾಲ್‌ ಅ ಎಸ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಮಾರ್ಚ್‌ 2021 


ಸ್ವಾತಿ ಸರ್ಕಾರ್‌ ಅವರು ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಸ್ನೊಲ್‌ ಆಫ್‌ ಕಂಟನ್ಯೂಯಿ೦ಗ್‌ ಎಜುಕೇಶನ್‌ ಮತ್ತು ಸಂಪನ್ಯ್ಕೂಲ 
ಕೆೇಂದ್ರದಲ್ಲ (School of Continuing Education and University Resource Centre)ದ್ರ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಇವರಿಗೆ 
ಗಣಿತ ಅತ್ಯಂತ ಅಚ್ಚುಮೆಚ್ಚನ ವಿಷಯವಾಗಿದೆ ನಂತರದಲ್ಲ ಚಿತ್ರಕಲೆ. ಇವರು "ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ"ಯಿಂದ 
ಸಂಖ್ಯಾಶಾಪ್ತದಲ್ಲ ಸ್ನಾತಕೋತ್ತರ ಪದವಿ ಪಡೆದು, ಅಮೇರಿಕದ ಸಿಯಾಟಲ್‌ ನಗರದಲ್ಲರುವ ವಾಷಿಂಧ್ಸನ್‌ ವಿಶ್ವವಿದ್ಯಾಲಯದಿಂದ 
ಗಣಿತದಲ್ಪ ಎಮ್‌.ಎಸ್‌. ಪದವಿ ಪಡೆದಿದ್ದಾರೆ. ಐದು ವರ್ಷಗಳಂದಲೂ ಗಣಿತವನ್ನು ಮಕ್ಕಳು ಮತ್ತು ಶಿಕ್ಷಕರಿಗೆ ಕಅಸುತ್ತಿದ್ದಾರೆ. ಇವರಿಗೆ 
ಚಟುವಟಕೆ ರೂಪದ ಅದರಲ್ಲೂ-ವಿಶೇಷವಾಗಿ ಓರಿಗಾಮಿಯಲ್ಲ (೦1£8mi) ಅಪಾರ ಆಸಕ್ತಿ. ಇವರನ್ನು ಸಂಪರ್ಕಿಸಬಹುದಾದ ಮಿಂಚಂಚೆ 


91 


